ಸಿ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 991 (1129) 
ಸದಸ್ಯರ ಹೆಸರು : ಡಾ: ಚಂದ್ರಶೇಖರ್‌ ಬಿ . ಪಾಟೀಲ (ಪದವೀಧರರ ಕ್ಷೇತ್ರ) 
07-03-2022 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಉಪನ್ಯಾಸಕರ ಹಾಗೂ ಪ್ರಾಚಾರ್ಯರ 
ಹುದ್ದೆ ಖಾಲಿಯಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಕಮ 
ಸಂಖ್ಯೆ ಪ್ರಶ್ನೆ ಉತ್ತರ 
- ಅ) ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ 

ಪದವಿ ಪೂರ್ವ , ಕಾಲೇಜುಗಳಲ್ಲಿ 


ಹೌದು 


( 


ಬಂದಿದ್ದಲ್ಲಿ, ಸರ್ಕಾರವು ಇಲ್ಲಿಯವರೆಗೆ 
ಖಾಲಿ ಹುದ್ದೆ ಭರ್ತಿ ಮಾಡಲು ಕೈಗೊಂಡ 
ಕ್ರಮವೇನು: 


ಕಲ್ಯಾಣ `ಕರ್ನಾಟಕ" ಭಾಗದ ಸರ್ಕಾರಿ 


ಪದವಿ ಪೂರ್ವ ಕಾಲೇಜುಗಳಲ್ಲಿ ಈ ಕೆಳಕಂಡಂತೆ 
ಪ್ರಾಚಾರ್ಯರ ಹುದ್ದೆಗಳನ್ನು ತುಂಬಲು ಈಗಾಗಲೇ 
ಕ್ರಮವಹಿಸಲಾಗಿದೆ- 


€ ಸರ್ಕಾರದ ಅಧಿಸೂಚನೆ ಸಂಖ್ಯೆೇಇಪಿ 16 ಡಿಜಿಡಿ 


2021, .ದಿನಾಂಕ:04-08-2021ರಲ್ಲಿ ಕಲ್ಯಾಣ 
ಕರ್ನಾಟಕ ಭಾಗದ ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳ ಒಟ್ಟು 06 ಪ್ರಾಚಾರ್ಯರ 
ಹುದ್ದೆಗಳನ್ನು ಬಡ್ತಿ ಮೂಲಕ ತುಂಬಲಾಗಿದೆ. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಇಪ 8 ಡಿಜಿಡಿ 
2021 - ದಿನಾಂಕ:30-10-2021 ಮತ್ತು 
ದಿನಾಂಕ:27-12-2021ರಲ್ಲಿ ಕಲ್ಯಾಣ ಕರ್ನಾಟಕ 
ಭಾಗದ .ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 


. ಹಿಟ್ಟು 144 ಪ್ರಾಚಾರ್ಯರ ಹುದ್ದೆಗಳನ್ನು ಬಡ್ತಿ 


ಮೂಲಕ ತುಂಬಲಾಗಿದೆ. ' 


ಕಲ್ಯಾಣ ಕರ್ನಾಟಕ ವೃಂದದ 39 
ಪ್ರಾಂಶುಪಾಲರ ಹುದ್ದೆಗಳು ಸೇರಿದಂತೆ ನೇರ 
ನೇಮಕಾತಿ ಕೋಟಾದ ಒಟ್ಟು 255 
ಪ್ರಾಂಶುಪಾಲರ ಹುದ್ದೆಗಳನ್ನು ನೇರ ನೇಮಕಾತಿ 
ಮೂಲಕ ತುಂಬಲು ನೇಮಕಾತಿ ಪ್ರಕ್ರಿಯೆ ನಡೆಸಿ 
ಅರ್ಹ ಅಭ್ಯರ್ಥಿಗಳ ಆಯ್ಕೆಪಟ್ಟಿಯನ್ನು 
ಸಿದ್ದಪಡಿಸಿ ಸಲ್ಲಿಸುವಂತೆ ಕಾರ್ಯನಿರ್ವಾಹಕ 
ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, 
ಬೆಂಗಳೂರು ಇವರಿಗೆ ತಿಳಿಸಲಾಗಿದೆ. 


ಸಕ 


ಉಪನ್ಯಾಸಕರ ನೇಮಕಾತಿಗೆ ವಿವಿಧೆ 
ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 
1439(ಕಲ್ಮಾಣ ಕರ್ನಾಟಕ ಭಾಗದ ಖಾಲಿ 


ಹುದ್ದೆಗಳು ಸೇರಿದಂತೆ) ಉಪನ್ಯಾಸಕರ ಹುದ್ದೆಗಳನ್ನು 
ತುಂಬುವ ಪ್ರಸ್ತಾವನೆ ಬಗ್ಗೆ ಆರ್ಥಿಕ ಇಲಾಖೆಯ 
ಸಹಮತಿ ಕೋರಲಾಗಿದೆ. ಆರ್ಥಿಕ ಇಲಾಖೆಯ 
ಸಹಮತಿ ಬಂದ ನಂತರ ಈ ಬಗ್ಗೆ 


ಕ್ರಮವಹಿಸಲಾಗುವುದು. 


ಇ) ಕಲ್ಯಾಣ ಕರ್ನಾಟಕ ಭಾಗದ ಎಷ್ಟು 
ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಉಪನ್ಯಾಸಕರ ಹಾಗೂ ಪ್ರಾಚಾರ್ಯರ 
ಹುಬ್ಬೆ ಖಾಲಿ ಇವೆ? (ವಿವರ 


ನೀಡುವುದು) 


1 ಕಲ್ಕಾಣ `ಕರ್ನಾಟಕ ಭಾಗದ 07 ಜಿಲ್ಲೆಗಳಲ್ಲಿ 
ಫೆಬ್ರವರಿ 2022ರ ಅಂತ್ಯಕ್ಕೆ ಒಟ್ಟು 453. ವಿವಿಧ 
ವಿಷಯಗಳ ಉಪನ್ಯಾಸಕರ ಹುದ್ದೆಗಳು ಖಾಲಿ 
ಇರುತ್ತದೆ. 

2. ಪ್ರಸ್ತುತ ಕಲ್ಮಾಣ ಕರ್ನಾಟಕ ಭಾಗದ 07 
ಜಿಲ್ಲೆಗಳಲ್ಲಿ ಫೆಬ್ರವರಿ 2022ರ ಅಂತ್ಯಕ್ಕೆ ಒಟ್ಟು 
46 ಪ್ರಾಂಶುಪಾಲರ ಹುದ್ದೆಗಳು" ಖಾಲಿ 
ಇರುತ್ತದೆ. ಇದರಲ್ಲಿ ನೇರ ನೇಮಕಾತಿಗೆ 39 
"ಹಾಗೂ ಬಡಿಗೆ 07 ಪ್ರಾಂಶುಪಾಲರ ಹುದ್ದೆಗಳು 
ಖಾಲಿ ಇರುತ್ತವೆ(ವಿವರವನ್ನು . “ ಅನುಬಂಧ-ಅ 
ರಲ್ಲಿ ಒದಗಿಸಿದ. 


ಸಂಖ್ಯೆ: ಅಪಿ 40 ಡಿಜಿಡಬ್ಬ್ಯೂ 2022 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಹಾಗೂ ಸಕಾಲ ಸಚಿವರು 


y 
“ಸಿ 


ಟಪ್ಪಣಿ 
ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲ ಪ್ರಾಂಪುಖಾಲರ ಹುದ್ದೆಗಳಗೆ ಸಂಬಂಧಿಸಿದಂತೆ ಬಡ್ತಿ ಹುದ್ದೆಗಳ ವಿವರ 
ಕೋಷ್ಟಕ - 1 


ಕಾರ್ಯ - ಒಟ್ಟು 
ನಿರ್ವಹಿಸುತ್ತಿರುವವರ | ಖಾಆ ಹುದ್ದೆಗಳು 
ವೃಂದ ಐಲ 


ವ್ಯಾಪಿ ವೃಂದ ಬಲ 


ಪ್ಯಾಣ ಕರ್ನಾಟಕ ರಾಜ್ಯ] ಸೇರ] ಬಡ್ತಿ" ] ಇತ್ತಿ ನೇರ"7 ಬಡ್ತಿ 

ವ್ಯಾಪಿ ಸ್ಥಳೀಯ ವೃಂದ 38] 8 1H ತ 07 48 

ಇತರೆ ಉಳಕೆ ವೈಂದ | 266] 797 7೦8 266 1೦5 27 | 
| ಟು 3೦ರ 5 9031 305 1B - 317 


ಅಂಟ ನಿರ್ದೇಶೆಕರು(ಆಡಳತ), 


- ” 0, ಪಧವಿ ಪೂರ್ವ ಶಿಕ್ಷಣ ಇಲಾಖೆ. 


fo 


